ಕರ್ನಾಟಕ ವಿಧಾನ ಪರಿಷತ್ತು 


1. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
2. ಮಾನ್ಯ ಸದಸ್ಯರ ಹೆಸರು 


3. ಉತ್ತರಿಸಬೇಕಾದ ದಿನಾಂಕ 
4. ಉತ್ತರಿಸುವ ಸಚಿವರು 


583 

ಶ್ರೀ ಎನ್‌. ರವಿಕುಮಾರ್‌ 

(ವಿಧಾನ ಸಭೆಯಿಂದ ಚುನಾಯಿತರಾದವರು) 
10.03.2020 

ಸಹಕಾರ ಸಚಿವರು 


ಘಾ] ಪತ್ತ ಪತ್ತ 

ಅ | ಮಾರುಕಟ್ಟೆ ಸುಧಾರಣಾ ನಿಧಿಯನ್ನು ಹೌದು. ಸಂಗ್ರಹಿಸಲಾಗುತ್ತಿದೆ” 
ಸಂಗಹಿಸಲಾಗುತ್ತಿದೆಯೇ; ಈ ನಿಧಿಯನ್ನು | ಕೃಷ್ಣಿ ಉತ್ಪನ್ನಗಳ ವರ್ಗೀಕರಣ, ಪ್ರಮಾಣೀಕರಣ ಮತ್ತು 
ಯಾವ ಯಾವ ಇ ಲವಿಷಯಗಳಿಗೆ | ಗುಣಮಟ್ಟ ವಿಶ್ಲೇಷಣೆ, ಕೃಷಿ ಮಾರಾಟ ವಿಷಯದಲ್ಲಿ 
ಉಪಯೋಗಿಸಲಾಗುತ್ತಿದೆ; ತರಬೇತಿ, ಮಾರುಕಟ್ಟೆ ಪ್ರಾಂಗಣಕ್ಕೆ ಸಾಗಾಣಿಕೆ ಸಂಬಂಧ 


ಸೌಲಭ್ಯಗಳನ್ನು ಒದಗಿಸುವುದು ಹಾಗೂ ಕೃಷಿ ಮಾರಾಟ 
ವಿಷಯಕ್ಕೆ ಪೂರಕವಾದಂತಹ ಉದ್ದೇಶಗಳಿಗಾಗಿ, 
ಮಾರುಕಟ್ಟೆ ಸಮಿತಿಗಳ ಸುತ್ತಮುತ್ತಲಿನಲ್ಲಿ ಮತ್ತು 
ಸಂಬಂಧಿತ ಗೋದಾಮುಗಳಲ್ಲಿ ಐಟಿ ಇನ್‌ಫಾಸ್ಟಕ್ಷರ್‌, 
ಸಂಪರ್ಕ ಮತ್ತು ದತ್ತಾಂಶ ನಿರ್ವಹಣೆ 
ಮುಂತಾದವುಗಳಿಗಾಗಿ ಹಾಗೂ ಮಾರುಕಟ್ಟೆ ಸುಧಾರಣಾ 
ಮೇಲ್ವಿಚಾರಣಾ ಸಮಿತಿಯು ಕಾಲಕಾಲಕ್ಕೆ 
ನಿರ್ಧರಿಸಬಹುದಾದ ವಿಷಯಗಳಿಗೆ ಮಾರುಕಟ್ಟೆ 
ಸುಧಾರಣಾ ನಿಧಿಯನ್ನು ವಿನಿಯೋಗಿಸಲಾಗುತ್ತಿದೆ. 


F ಆ | ಮಾರುಕಟ್ಟೆ ಸುಧಾರಣಾ ನಿಧಿಯನ್ನು] 
ಜಮಾ ಮಾಡಲು ಮಾರ್ಚ್‌, 2018ರ 
ವರೆಗೆ ಬ್ಯಾಂಕ್‌ ಖಾತೆ ತೆರೆಯದೇ 
ಇರುವುದರಿಂದ ರೂ.27.41 ಕೋಟಿಗಳ 


ಯಾವುದೇ ಅವ್ಯವಹಾರವಾಗಿರುವುದು ಸರ್ಕಾರದ 
ಗಮನಕ್ಕೆ ಬಂದಿಲ್ಲ. 


ಅವ್ಯವಹಾರವಾಗಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 
STE | 
ಅಧಿಕಾರಿಯನ್ನು ಹೊಣೆಗಾರರನ್ನಾಗಿ ಅನ್ವಯಿಸುವುದಿಲ್ಲ. 
ಮಾಡಲಾಗಿದೆ; ಅವರ ಮೇಲೆ ಕೈಗೊಂಡ 
ಕ್ರಮಗಳೇನು? 


ಸಂಖ್ಯೆ: ಸಅ 128 ಎಂಆರ್‌ಇ 2020 


ಐಜಿ-೬ಂಸ 
(ಎಸ್‌.ಟಿ. ಸೋಮಶೇಖ 


ಸಹಕಾರ ಸಚಿವರು 


